ಮಂಗನ ಕಾಯಿಲ್‌ 


| ಶಿವರಾಮ ಕಾರೆಂತ 


COMMUNITY HEALTH CELL 


Cal No: DLS. S10... 

Acc No:._.. 1161 LE p 
FARANTTATKOta Shivarama) 

AUENOL © SS ರ್ಯಾ ಸಾರ ಇ ಇ ್ಪೃ್ಹ್ಮ್ಪ ದ 11. 


‘Title . : ~~Mangana..kaile. ಬ ಇ ಎಎ. 
MONG CT EE 1.1 


Date of A 
Name Signature 


return 


ಮಂಗನ ಕಾಯಿರ 
(ಸರಳ ಭಾಷೆಯಲ್ಲಿ ಬರೆದ ಕಿರು ಪರಿಚಯ) 


COMMUNITY HEALTH CELL 
326, V Main, | Block 
Koramangala 


Bang2iore-560034 
India 


ಬರೆದವರು: 


ಶಿವರಾಮ ಕಾರಂತ 


ಆರ್ಥಿಕ ನೆರವು: 


ಲಯನ್ಸ್‌ ಕ್ಲಬ್‌, ಮುಂಡಾಜೆ 


ಪ್ರಕಾಶಕರಂ: 


ಸಡಾಶಯ ಪ್ರಕಾಶನ ಮುಂಡಾಜಿ 
ದ.ಕ. 574 228 


‘Mangana Kaile’ a book in kannada on Kyasanur Forest 
Disease written by Dr. Kota Shivarama Karantha 
at Saligrama Da. Ka. and Published by Sadashaya 
Prakashana, Mundaje Da. Ka. 574 228, 


Editor: Lion Shampa Daitota 


Dt. Chairman: Rural Development 
Lions Clubs Inter National District 324 D4 


Financial Aid: by the Lions Club Mundaje Da. Ka. 574228 


1 
1೯ 310 10] 


First Print: 1984, 10,000 Copies eV ಬ TE ಸ 
k ka s © ॥ 
Pages: 16-44 ಫ್‌ ಗಳ ೪1001 ೪ 
47 4 60 ಸ 


Photos & Charts etc.: Lion Yajna; ಜ.1. 17; SONA 


Blocks & Cover Printed at: 
M/s Manipal Power Press, Manipal Da. Ka. 576 119 
(Free of cost) 


Printers: 
M/s Manjushri Printers. Ujire Da. Ka. 574 240 


sal ಹೆ. 


ಮುನ್ನುಡಿ 


“ಮಂಗನ ಕಾಯಿಲೆ' ನಮ್ಮ ಲಯನ್ಸ್‌ ಡಿಸ್ಟ್ರಿ ಕ್ಸ್‌ 324 D 4ರಲ್ಲಿ ಮಾಡು 
ತ್ತಿರುವ ಹಾವಳಿ ಭಯಂಕರ. ಈ ಹಾನಿಯನ್ನು 5ಡಗಟ್ಟ ಲು ಸರಕಾರ ಹಾಗೂ 
ಸಂಸ್ಥೆ ಗಳು ಜನರಿಗೆ ನೆರವಾಗಿ ಮಾಡಬೇಕಾಗಿರುವ ಕಾರ್ಯ ತುಂಬಾ ಇದೆ. 
ಈಚೆಗಿನ ದಿನಗಳಲ್ಲಿ ಈ ಪಿಡುಗು ನಿರ್ಮಿಸಿದ ವಿಷಮ ಪರಿಸ್ಥಿತಿಯನ್ನು ಎದು 
ರಿಸುವ ಕಾರ್ಯಾಚರಣೆ ಸರಕಾರವೊಂದರಿಂದಲೇ ಆಗುವ ಕೆಲಸವಲ್ಲ; ಸೇವಾ 
ಸಂಸ್ಥೆ ಗಳೂ ಮುಂದೆ ಬಂದು ದುಡಿಯಬೇಕು. ಜಗತ್ತಿನ ಅತಿ ವಿಕ್ತಾ ರವಾದ 

ಸೇವಾ ಸಂಸ್ಥೆ ಯೆಂದು ಹೆಸರಾದ "ಲಯನ್ಸ್‌' ತನು ಮನ ಧನಗಳಿಂದ ಸತ್ವ 
ಪೂರ್ಣವಾಗಿ ) ಶ್ರಮಿಸಬೇಕಂ. ಈ ದಿಕ್ಕಿ ನಲ್ಲಿ ನಮ್ಮ ಕ್ಲಬ್‌ ಈಗಾಗಲೇ ಥು. 
ಳಷ್ಟು ದುಡಿದಿದೆ. ದುಡಿಯುತ್ತಿದೆ. 


ಮುಖ್ಯವಾಗಿ ಈ ಸಮಸೆ ಯನ್ನೆ ದುರಿಸುವ ಸಾಮಥ್ಯ ೯ ಜನರಿಗೆ ಉಂಟಾ 
ಗುವಂತೆ ಮಾಡಲಂ "ಮಂಗನ ಕಾಯಿಲೆ' ಯ ಕುರಿತಾದ ಸಂಪೂರ್ಣ ಮಾಹಿತಿ 
ಅದನ್ನು ತಡೆಗಟ್ಟ ಬಹುದಾದ ವಿಧಾನ ಮೊದಲಾದವನ್ನೆ ಲ್ಲ ತಿಳಿಸಿ ಕೊಡಬೇಕಾ 
ಗಿದೆ. ಬಾಡಿ ಡಾಟ ಹ. ರ. ಭಟ್ಟಿರ ಪುಸ್ತಕ “ಕ್ಯಾಸನೂರ ಕಾಡಿನ 
ಕಾಯಿಲೆ'ಯ ಪ್ರಕಟಣೆ ಮತ್ತು ಉಚಿತ "ವಿತರಣೆಗೆ ನೆರವು ನೀಡಿದ್ದೇವೆ. 
ಇದೀಗ ತೀರಾ ಸರಳವಾಗಿ ಡಾ! ಶಿವರಾಮ ಕಾರಂತರು ಬರೆದ "ಮಂಗನ 
ಕಾಯಿಲೆ' ಹೊರತರಲು ಸಹಕರಿಸುತ್ತ ದ್ದೇವೆ. ಇವಲ್ಲದೆ ಈ ಕಾಯಿಲೆ ತಡೆ 
ಗಾಗಿ “ಉಣ್ಣಿಗಳ ನಿಯಂತ್ರಣ” (ಡಾ ಹ. ರ. ಭಟ್ಟರಿಂದ) 2 ಪುಸ್ತಿಕೆಯನ್ನು 
ಪ್ರಕಟಿಸಲು ಯೋಜಿಸಿರುವ ಸದಾಶಯ ಪ್ರಕಾಶನಕ್ಕೆ ಎಲ್ಲ ಸಹಕಾರ ಬೇಕಂ. 
ಈ ಪ್ರಕಟಣೆಗಳನ್ನೆಲ್ಲ ಜನರಿಗೆ ತಲಪಿಸಿ ತಿಳುವಳಿಕೆ ಹರಡಿ ಕಾಯಿಲೆ ಬಾರದಂತೆ 
ಮಾಡುವಲೂ ಎಲ್ಲಾ ಲಯನ್‌, ಮತ್ತು ಜನರೂ ಕೂಡ ವಿಶೇಷ ಸಹಕಾರ 


ನೀಡಬೇಕು. 


15-6-1984 Lion ೫೦೯1೫ Rajagopal Hebbar 


Chairman: K. ೯. ಐ. R. Committee 
LIONS CLUB MUNDAJE 


ಪ್ರಕಾಶಕರ ನುಡಿ 


ಇದೇ ಕಳೆದ ಫೆಬ್ರವರಿಯಲ್ಲಿ ಬಿಡುಗಡೆಯಾದ ಡಾ। ಹ. ರ. ಭಟ್ಟರ 
ಕ್ಯಾಸನೂರ ಕಾಡಿನ ಕಾಯಿಲೆ (ಮಂಗನ ಕಾಯಿಲೆ) ಪುಸ್ತಕದ ಮಹತ ವನ್ನು 
ಅದರ ಜನಪ್ರಿಯತೆಯಿಂದಲೇ ಪರಿಗಣಿಸಬಹುದು. ಈ ಕಾಯಿಲೆ ಮಲೆನಾಡಿ 
ಗಷ್ಟೇ ಸೀಮಿತವಾದ್ದು; ಆದರೂ ಕರ್ನಾಟಕದ ಮೂಲೆ ಮೂಲೆಗಳಿ:ದ 
ಪುಸ್ತಕಕ್ಕೆ ಬಂದ ಬೇಡಿಕೆ ಜನರಲ್ಲಿ ಮೂಡಿದ ಜ್ಞಾ ನದಾಹದ ಪ್ರತೀಕ. ಡಾ! 
ಭಟ್ಟರ ಪುಸ್ತಕ ಒಂದು ವೈಜ್ಞಾ ನಿಕ ಬರಹ. ಹೊಸತಾಗಿ ಓದಲು ಕಲಿತ 
ವರಿಗೆಲ್ಲ ಸುಲಭದಲ್ಲಿ ತಿಳಿಯುವುದಲ್ಲ ಹಳ್ಳಿಗಳ ಕೃಷಿಕ ಕಾರ್ಮಿಕರಿಗೇ ಬರುವ 
ಈ ರೋಗದ ಕುರಿತಾಗಿ ಬರಹ ಬಲ್ಲವರೆಲ್ಲಾ ಓದಿ. ತಿಳಿಯಲಾಗುವ ಒಂದಂ 
ಸರಳ ಶೈಲಿಯ ಕೃತಿ ಬೇಕಿತ್ತು. ಸುಪ್ರಸಿದ್ಧ ಸಾಹಿತಿಗಳೂ, ಜ್ಞಾ ನಪೀಠ 
ಪ್ರಶಸ್ತಿ ವಿಜೇತರೂ, ಮೇಲಾಗಿ ಮಾನವೀಯತಾವಾದಿಗಳೂ ಆದ ಡಾ! 
ಶಿವರಾಮ ಕಾರಂತರು ಸ್ವಸಂತೋಷದಿಂದ ಈ ಕೃತಿ ನಿರ್ಮಿಸಿ ಆಕೊರತೆಯನ್ನು 
ನೀಗಿಸಿದ್ದಾ ರೆ. ಅಸಹಾಯಕರಿಗೆ ನೆರವಾಗುವುದೇ ಅವರ ಉದ್ದೇಶ. ಅವರಿಗೆ 
ನಾವು ಚಿರ ಯಣಿಗಳು. ಈ ಕೃತಿಯನ್ನು ಪ್ರಕಟಿಸುವುದು ನವಂಗೊಂದು ಹೆಮ್ಮೆ. 


ಈ ಪುಸ್ತಿಕೆಯ ಚಿತ್ರಗಳನ್ನೆಲ್ಲ ಮಣಿಪಾಲ ಪವರ್‌ ಪ್ರೆಶ್‌ನವರಂ 
ಮುದ್ರಿಸಿ ಉಚಿತವಾಗಿ ಒದಗಿಸಿದ್ದಾರೆ. ಅವರನ್ನೂ ಹೃತ್ಪೂರ್ವಕ ಅಭಿ 
ನಂದಿಸಂತ್ತೇವೆ. ಸಾಹಿತ್ಯ ಮತ್ತು ಚಿತ್ರಾದಿಗಳನ್ನೊ ದಗಿಸಿದ ಪುಣೆಯ ರಾ. 
ವಿ. ವಿ. ಸಂಸ್ಥೆ ಹಾಗೂ ಡಾ| ಹ. ರ. ಭಟ್ಟರಿಗೆ ಮತ್ತಿತರ ಗೆಳೆಯರಿಗೆ; ಅಂದ 
ವಾಗಿ ಮಂದ್ರಿಸಿಕೊಟ್ಟ ಮಂಜಂಪ್ರೀ ಮುದ್ರಣಾಲಯದವರಿಗೆ ನಮ್ಮ ಕೃತಜ್ಞ ತೆ 
ಗಳು. ಪ್ರಕಟಣೆಗೆ ಆರ್ಥಿಕ ನೆರವನ್ನಿತ್ತ ವಯಂಡಾಜೆ ಲಯನ್ಸ್‌ ಕ್ಲಬ್‌ಗೆ 
ನಾವು ಆಭಾರಿಗಳಂ. 


ದಯವಿಟ್ಟು ಜನರೆಲ್ಲ ಇದರ ಸಂಪೂರ್ಣ ಪ್ರಯೋಜನ ಪಡೆಯಬೇಕು. 


“ಲೋಕಾಃ ಸಮಸ್ತಾಃ ಸುಖಿನೋ ಭವಂತಂ” 


ಮಂಗನ ಕಾಯಿಲೆ 


ಈಚಿನ ಎರಡು ವರ್ಷಗಳಲ್ಲಿ ದಕ್ಸಿ ಣ ಕನ್ನಡ ಜಿಲ್ಲೆಯ ಬೆಳ್ಳಂಗಡಿ ತಾಲೂ 
ಕಿನ ಕೆಲವೊಂದು ಹಳ್ಳಿಗಳಲ್ಲಿ, ಮಂಗಗಳಿಂದ ಪ್ರ ಸಾರಗೊಳ್ಳು ವ ಒಂದು ವಿಚಿತ್ರ 
ಬೇನೆ, ಕಾಡಿನ ಮನ್ಗು ಲಲ್ಲಿ ವಾಸಿಸಂತ್ತಿ ರಷ ಜನಗಳಲ್ಲಿ ಕಾಣಿಸಿಕೊಳ್ಳು ತ್ತಿದೆ. 
ಈ ಕಾಯಿಲೆ ಕಾಣಿಸುವ ಮುಂಚೆಯೇ ಅಂಥ ಪ್ರದೇಶಗಳಲ್ಲಿ ಕಾಡಿನ ಕಪಿಗಳು 
ಸತ್ತು ಬಿದ್ದಿ ದ್ದು ಕಾಣಿಸಿತ್ತು. ಈ ಕಪಿಗಳ ಸಾವಿಗೆ ಕಾರಣವಾದ ಅದೇ ಕಾಯಿಲೆ 
ಮನುಷ್ಯ ರಿಗೆ ಹಬ್ಬುತ್ತಿ ದೆ. ಇದೊಂದಂ ನಿಜಕ್ಕೂ ವಿಚಿತ್ರ ಕಾಯಿಲೆ ಅದರ 
ಆರಂಭದಲ್ಲಿ “ಇಂಥದೇ ಬೇನೆ' ಎಂದು ಹೇಳುವುದಕ್ಕೆ ಕಷ್ಟ ವಾದ ಚಿಹ್ನೆಗಳಿಂದ 
ಕೂಡಿದ್ದು “ಇದು ಆ ಬೇನೆ ಇರಬಹುದೇ' ಅಥವಾ "ಈ ಬೇನೆ ಇರಬಹುದೇ 
ಎಂದು ಯೋಚಿಸುವುದರೊಳಗೆ ರೋಗ ಅಂಟಿದ ಜನರು ರಕ್ತಕಾರಿ ಸಾಯು 
ತ್ತಾರೆ. ಅಂಥ ಒಂದು ಬೇನೆ ನಮ್ಮ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುವ ಜನರಲ್ಲಿ 
ಕಂಡುಬಂದಿದೆ. ಈಗಾಗಲೆ ಅದರಿಂದ ನಮ್ಮ ಜಿಲ್ಲೆಯಲ್ಲಿ 250ಕ್ಕಿಂತಲೂ 
ಹೆಚ್ಚಿಗೆ ಜನರು ಸತ್ತಿದ್ದಾರೆ. 


ಕ್ಯಾಸನೂರು 


ಇದೇ ರೀತಿ ಮಂಗಗಳಿಂದ ಜನಗಳಿಗೆ, ಕೆಲಕೆಲವು ಸೂಕ್ಷ್ಮ ಜೀವಾಣುಗಳ 
ಮೂಲಕ ಹಬ್ಬುವ, ಒಂದು ಘೋರ ಕಾಯಿಲೆ ಆಫ್ರಿಕಾ ಖಂಡದ ಅನೇಕ ಕಡೆ 
ಗಳಲ್ಲಿದೆ, ಅಲ್ಲಿನವರಂ ಆದನ್ನು ಹಳದಿ ಜ್ವರ ಎನ್ನುತ್ತಾರೆ. ಇಂದಿಗೆ ಸುಮಾರಂ 
25 ವರ್ಷಗಳ ಹಿಂದೆ, ಮಂಗಗಳಿಂದ ಹಬ್ಬು ವ ಆದರೆ ಬೇರೆಯೇತೆರನ ಕಾಯಿಲೆ 
ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಜನಗಳನ್ನು ಬಾಧಿಸತೊಡಗಿತು. 
ಅಲ್ಲಿಯೂ ಮೊದಲು ಮಂಗಗಳಂ ಕಾಯಿಲೆಗೆ ಗುರಿಯಾಗಿ ಸತ್ತವು. ಅವುಗಳ 
ಸಾವಿಗೆ ಕಾರಣವಾದ ರೋಗಾಣುಗಳು ಮನುಷ್ಯರಿಗೂ ಹಬ್ಬಿ ಕ್ಯಾ ಸನೂರ ಎಂಬ 
ಹಳ್ಳಿ ಯಲ್ಲಿ ಸಾಕಷ್ಟು ಜನ ಸತ್ತರು. ಈ ಕಾಯಿಲೆ ಕಾಣಿಸಿಕೊಂಡ ಕಾಲಕ್ಕೆ, ಅದರ 
ಆಫ್ರಿಕಾ ಖಂಡದ ಹಳದಿ ಜ್ವರವೇ ಇರಬಹುದು ಎಂಬ ಸಂಶಯ ತಾಡಿ 


ವೈ ದ್ಯರಲ್ಲಿ ಕಾಣಿಸಿಕೊಂಡದ್ದುಂಟಂ. ಹಳದಿ ಜ್ವ ರ ಮಂಗಗಳನ್ನು ಸೊಳ್ಳೆಗಳು 
ಕಡಿದು ಅವುಗಳ ರಕ್ತ ಹೀರಿ, ತಿರುಗಿ ಇತರರಿಗೆ ಕಚ್ಚಿ ದರೆ, ಆ ರೋಗ ಹಬ್ಬು 
ತ್ತದೆ ಎಂಬುದು ಗೊತ್ತಾಗಿತ್ತು. 1956ನೇ ಇಸವಿಯಲ್ಲಿ ಕ್ಯಾ ಸನೂರಲ್ಲಿಯೂ 
ಮೊದಲು ಮಂಗಗಳು ಸತ್ತು, ಆನಂತರ ರೋಗ ಜನರಲ್ಲಿ class. 
ಹಲವರ ಸಾವಿಗೂ ಕಾರಣವಾಯಿತಂ. ಆಗ ಕೆಲವು ವಿಜ್ಞಾನಿಗಳು ಕ್ಯಾಸನೂ 
ರಿನಲ್ಲಿ ರೋಗದಿಂದ ಸತ್ತ ಮಂಗಗಳ ಮ )ತ ದೇಹಗಳನ್ನು ಪರೀಕ್ಷಿಸಿದರು. 
ಅದರ ಅವಯವಗಳಲ್ಲಿ ಬೇರೆಯೇ ಒಂದು ತೆರನ ರೋಗಕಾರಿ ಸೂಕ್ಚ್ಮ ಜೀವಾ 
ಣುಗಳನ್ನು ಗುರುತಿಸಿದರು. ಆ ಜೀವಾಣುಗಳು ಹಳದಿ ಜ ರ ತರುವ ಜೀವಾ 
ಣುಗಳು ಅಲ್ಲವೇ ಅಲ್ಲ-ಎಂಬುದು ತಿಳಿಯಿತು. ಹೀಗಾಗಿ ಇದನ್ನೂ “ಕ್ಯಾಸ 
ನೂರು ಕಾಡಿನ ಕಾಯಿಲೆ' ಎಂದು ಕರೆಯತೊಡಗಿದರು. ಅದಕ್ಕೆ ಕಾರಣವಾದ 
ಸೂಕ್ಟ ಹ, ಜೀವಾಣುಗಳು (ವೈ ರಸ್ಸುಗಳು) ಹಳದಿ ಜ್ವ ರ ಬರಿಸುವ 'ಸೂಕ್ಷ್ಮ ೬ ಅಣರ 
ಜೀವಿಗಳಾಗಿರಲಿಲ್ಲ. ಡಕ ಒಂದು ಜಾತಿಯ ಸೂಕ್ಷ್ಮ ಅಟಗಳಿರಡಲೇ 
ಈ ಬೇನೆ ಮಂಗಗಳಿಗೂ ವಂನುಷ್ಯರಿಗಣ ಹಬ್ಬುತ್ತ ದೆ ಎಂಬ ಅಭಿಪ್ರಾಯ 
ವೇನೋ ಸರಿ. 


ಕಾಲಕ್ರಮದಲ್ಲಿ ಇಂಥ “ಮಂಗನ ಕಾಯಿಲೆ, ಶಿವಮೊಗ್ಗ ಜಿಲ್ಲೆಯ ಸೊರಬ 
ದಿಂದ ಉತ್ತ ಕನ್ನ ಡ ಜಿಲ್ಲೆಯ ಕಾಡು ಸಮೃ ದ್ಧ ವಾಗಿರುವ ಬೇರೆ ಕೆಲವು ಊರು 
ಗಳಲ್ಲೂ ಕಾಣಿಸಿಕೊಂಡಿತು ಆಗ ತಜ್ಞ ರು ಈ ರೋಗವನ್ನು ಹೇಗೆ ತಡೆಯು 
ವುದೆಂಬ ಸಂಶೋಧನೆ ತೊಡಗಿದರಂ. "ಪ್ರಣೆಯ ರಾಷ್ಟ್ರ €ಯ "ವೈರಸ್ಸು ಸಂಶೋ 
ಧನಾ ಸಂಸ್ಥೆಯವರು ಇದನ್ನು ಕುರಿತಂ ಸಾಕಷ್ಟು ಅಧ್ಯ RE ನಡೆಯಿಸಿ, ಇದನ್ನ್ನಿ 
ಹಬ್ಬಿಸುವ ಸೂಕ್ಟ್ಮ ಜೀವಾಣುಗಳು ಮಂಗಗಳಿಂದ ಮನುಷ್ಯ ರಿಗೆ ಹರಡದಂತೆ 
ಮಾಡಲು ಪ್ರಯತ್ನ ನಡೆಯಿಂಸಿದರು. ಸಿಡುಬು ಹಬ್ಬ ದಂತೆ, ಅದನ್ನು ಪ್ರತಿಭ 
ಟಿಸುವ ಲಸಿಕೆಯನ್ನು (Vaccine) ತಯಾರಿಸುವ ಚ ಮದಲ್ಲಿಯೇ ಇದಕ್ಕೂ 
ಲಸಿಕೆ ತಯಾರಿಸಿದರು. ಅದನ್ನು ಜನರಿಗೆ ಚುಚ್ಚಿ ದರೆ. ಮುಂದೆ ಕವಿಗಳಿಂದ 
ಮನುಷ್ಯನನ್ನು ಸೇರುವ, ಈ ಬೇನೆಯ ವೈ ರಸ ಸ್ಸ ಗಳನ್ನು ಹಿಮ್ಮೆಟ್ಟಿಸ 
ದೆಂದು ಕಂಡಂಹಿಡಿದರು. ಹಾಗೆ ಲಸಿಕೆ ಚುಚ್ಚಿ ಸಿಕೊಂಡ "ಎಲ್ಲರನ್ನೂ ಉರಿತ 
ತಟ ದಂತೆ ಮಾಡಲಂ ಬರದೆ ಹೋದರೂ ಅರ್ಧದಷ್ಟು ಜನರಿಗಾದರೂ ರೋಗ 
ಬಾರದಂತೆ ತಡೆಯಬಹುದಂ-ಎಂಬುದು ಅವರ ಅಭಿಪ್ರಾಯ. 


ಕೋಗಾಣುವನ್ನು ಹಬ್ಬಿಸುವ ವೈರಸ್ಸುಗಳು 


ಆಫ್ರಿಕಾದ ಹಳದಿ ಜ್ವರ ರೋಗಿಷ್ಟ ಮಂಗಗಳನ್ನು ಕಡಿದ ಸೊಳ್ಳೆಗಳು, 
ಮನುಷ್ಯರನ್ನು ಕಡಿದಾಗ, ಅದೇ ರೋಗ "ಅವರಿಗೆ ಹಬ್ಬು ವಂತೆ, ನಮ್ಮ ತ 
ಗಳಲ್ಲಿ ಸೊಳ್ಳೆ ಗಳಿದ್ದ ರೂ ಅವುಗಳಿಂದ ಇದು ಹಬ್ಬು ವುದಿಲ್ಲವಂತೆ. ಮಲೇರಿಯಾ 
ಬೇನೆಯನ್ನು ಸೊಳ್ಳೆ ಗಳು ಮನುಷ್ಯ ರಿಂದ ಮನಷ್ಯ ರಿಗೆ ಹಬ್ಬಿಸಂತ್ತ ವೆ. ಆದರೆ 
ಮಂಗನ ಕಾಯಿಲೆಗೆ ಸೆ ಸೊಳ್ಳೆ ಗಳಂ ಮಧ್ಯ ವರ್ತಿಗಳಲ್ಲ. ಇಲ್ಲಿ ಈ ರೋಗದ ವೈರ 
ಸ್ಸುಗಳನ್ನು ಹೊತ್ತು ಮಂಗನಿಂದ ಮನುಷ್ಯ ರಿಗೆ ಹಬ್ಬಿಸುವ ಮಧ್ಯವರ್ತಿ ಪಾಣಿ 
ಎಂದರೆ ಉಣ್ಣಿ ಅಥವಾ ಉಣುಗು ಜಸಿ ತಿಳಿದು ಬಂತು. ಮಂಗನ 
ಸಾವಿಗೆ ಕಾರಣವಾದ ಉಣಂಗುಗಳು, ಅವುಗಳ ದೇಹಕ್ಕೆ ಅಂಟಿಕೊಂಡುದುದನ್ನು 
ಹೆಕ್ಕಿ ತಂದು ಪರಿಶೀಲಿಸಿದರು. 


ಉಣುಗು (ಉಣ್ಣಿ) 


ಉಣುಗು ನಮ್ಮೆಲ್ಲರಿಗೂ ತಿಳಿದಿರುವ ಒಂದು ಜೀವಜಾತಿ. ಎಂಟುಕಾಲಿನ 
ಈ ಕೀಟ, ಒಂದು ಕಾಳಿನಂತೆ ಕಾಣುವ ಜೀವಿ, ನಮ್ಮ ಮನೆಯ ನಾಯಿ, ದನಗ 
ಳನ್ನು ಕಚ್ಚಿ, ಅವುಗಳ ರಕ್ತಹೀರಿ ಬದುಕುವಂಥ ಪ್ರಾಣ. ಮಂಗನ ಕಾಯಿಲೆಗೆ 
ಕಾರಣವಾದ ಉಣುಗುಗಳೂ ದನಕರು, ಆಡು, ಜಿಂಕೆಗಳನ್ನು. ಕಡಿಯಬಹುದು. 
ಏಕೆಂದರೆ ಉಣುಗುಗಳಿಗೆ ಪಶು-ಪಕ್ಷಿಗಳ ರಕ್ತವೇ ತಪಾ ಆದರೆ ಮಂಗನ 
ಕಾಯಿಲೆಯ ರೋಗವನ್ನು ಹೊತ್ತ ಉಣುಗುಗಳು ದನ, ಕರು, ಆಡುಗಳನ್ನು 
ಕಡಿದರೂ ಅವಕ್ಕೆ ಬಾಧೆ ತಟ್ಟುವುದಿಲ್ಲ. ಉಣಂಗುಗಳಲ್ಲೂ ಎಷ್ಟೆಷ್ಟೋ 
ಜಾತಿಗಳಿವೆ. ಅವುಗಳ ಶರೀರವನ್ನು ಸೇರುವ ರೋಗಾಣುಗಳಲ್ಲೂ ಬೇರೆ ಬೇರೆ 
ಜಾತಿಗಳಿವೆ. 


ಉಣುಗುಗಳ ಜೀವನ 


ಉಣುಗುಗಳಲ್ಲಿ ಹಲವಾರು ಜಾತಿಗಳಿವೆ. ಸಾಸಿವೆಯಷ್ಟು ಸಣ ವು 
ಅದಕ್ಕಿಂತ ಸಣ್ಯ ವೂ ಇರಂವಂತೆ, ಅಲಸಂಡೆ ಕಾಳಿನಷ್ಟು ದೊಡ ವೂ ಇವೆ, ಅವು 
ಗಳ ಜಾನ ಚೀ (ಅದಂತೆ ಜಿಗಂಟು; ನಂರಿದರೆ ಸಾಯದಷ್ಟು ಜಿಗುಟಾಗಿರುತ್ತ ವೆ. 
ಅವಕ್ಕೆ ಎಂಟು ಕಾಲುಗಳಿವೆ. ಅವುಗಳಿಂದ ಆಚೀಚೆ ಸರಿಯಲು ಅನಂಕೂಲ 


3 


ವಾಗುತ್ತದೆ. ನಿಜ, ಆದರೆ ಅವುಗಳೆ ಹೆಚ್ಚಿನ ಸಂಚಾರ ಪಶು-ಪಕ್ಸಿಗಳಿಗೆ ಅಂಟಿ 

ಕೊಂಡು ಸವಾರಿ ಮಾಡುವುದು. ಹಾಗೆ ಆಸರೆ ಕೊಟ್ಟ ಪ್ರಾಣಿಗೆ ಅಂಟಿಕೊಂಡಂ 

ಅದರ ರೋಮಗಳ ಎಡೆಯಲ್ಲಿ ಹುದುಗಿ, ಅದನ್ನು ಕಚ್ಚೆ ರಕ್ತ ಹೀರಿ ಹೊಟ್ಟೆ 

ತುಂಬಿಸಿಕೊಳ್ಳು ತ್ತದೆ, (ಇಂಥ ಗಂಡು, ಹೆಣ್ಣು ಉಣ್ಣಿ ಗಳು ತಾವು ಬಿಡಾರ 
ಹೂಡಿದ ಪ್ರಾ ಜೆ ಮ್ಳ ಮೇಲೆ ಜೋಡಿ ಆಗುತ ವೆ) 


ತಮ್ಮ ಕೆಲಸ ಆದಮೇಲೆ ಅವು ಸವಾರಿ ಮಾಡುತ್ತಿರುವ ದನ, -ಕರು, 
ನಾಯಿ ಹಕ್ಕಿ “ಗಳಿಂದ ಉದುರಿ ಬೀಳುತ್ತವೆ. ಬಿದ್ದು ಗಿಡಮರಗಳ ಎಲೆ, ಹುಲ್ಲು 
ತರಗೆಲೆಗಳಿಗೆ ಅಂಟಿಕೊಂಡು ಅಡಗಿರುತ್ತವೆ. ಅವು ಇದ್ದ ದಾರಿಯಲ್ಲಿ ಓಡಾ 
ಡುವ ಪಶು ಪಕ್ಷಿಗಳ ದೇಹ ಸವೂಪವಾದಾಗ, ಕಾದುಕುಳಿತು ಪುನಃ ಅವುಗಳ 
ಮೇಲೆ ಹಾರಿ ಸವಾರಿ ಮಾಡುತ್ತವೆ. ಮುಂದಿನ ಊಟ ಮತ್ತು ಬಿಡಾರ ಅಲ್ಲಿ 


ಎಲ್ಲ ಕೀಟಗಳಂತೆ ಅವಕ್ಕೂ ಜೀವನದ ಬೇರೆ ಬೇರೆ ಅವಸ್ಥೆಗಳಿವೆ. ಅವು 
ಗಳ ಮೊಟ್ಟೆ ಬಲು ಸೂಕ್ಶ್ಮ; ಅವು ಬಿದ್ದಲ್ಲಿಯೇ ಧೂಳಿನಂತೆ ಬಿದ್ದಿದ್ದು ಅನು 
ಕೂಲ ಹವೆ ಮತ್ತು ಸಮಯ ದೊರೆತಾಗ ಪುಟ್ಟ ಮರಿಗಳಾಗಿ ಹೊರಬರುತ್ತವೆ. 
ಮೊಟ್ಟೆ ಮರಿಯಕಾಗಲು ದೀರ್ಫಕಾಲ ಹಿಡಿಯಲೂಬಹಂದು. ಚುರುಕಿನಿಂದ 
ಓಡಾಡಬಲ್ಲ ಆ ಮರಿಗಳು ನೆಲದ ಹುಲ್ಲು, ಗಿಡಗಂಟಿಗಳನ್ನೇರಿ ಕಾದಿದ್ದು ಅಲ್ಲಿ 
ಹಾದುಹೋಗುವ ಪಶುಪಕ್ಷಿಗಳ ಮೇಲೆ ಸವಾರಿ ಮಾಡುತ್ತಾ ಅವುಗಳ ರಕ್ತ 
ಹೀರುತ್ತವೆ. ಆ ಕಾಲಕ್ಕೆ ಅವುಗಳಲ್ಲಿ ಕಾಯಿಲೆ ತರುವ ರೋಗಾಣುಗಳೂ 
ಸೇರಿರಬಹಂದು. 


ಅವುಗಳ ಮುಂದಿನ ಬೆಳವಣಿಗೆಯಲ್ಲಿಯೂ ಅವು ಅದೇ ರೀತಿಯ ಜೀವನ 
ನಡೆಸುತ್ತವೆ. ಆದರೆ ಆಗ ಅವು ಗಂಡೂ ಅಲ್ಲ ಹೆಣ್ಣೂ ಅಲ್ಲದ ಷಂಡ(ನಪುಂ 
ಸಕ) ಮರಿಗಳು. ಈ ಮರಿಗಳೇ ತುಂಬಾ ಅಪಾಯಕಾರಿ; ಅವುಗಳಲ್ಲಿ ಸೇರಿ 
ಕೊಂಡು ವೃದ್ಧಿ ಸುವ ರೋಗದ ಸೂಕ್ಷ 4 ಜೀವಾಣುಗಳು-ಅವು ಕಡಿದ ಪ್ರಾಣಿ 
ಗಳಿಂದ ಪ್ರಾಣಿಗಳಿಗೆ ಹಬ್ಬುವದೇ ಮಂಗನ ಕಾಯಿಲೆಗೆ ಮುಖ್ಯ ಕಾರಣ. ಈ 
ಷಂಡ ಉಣುಗುಗಳೇ ಮುಂದಣ ಅವಸ್ಥೆ ಯಲ್ಲಿ ಗಂಡು, ಹೆಣ್ಣು ಉಣುಗುಗಳಾ 
ಗುತ್ತವೆ. ಆಗ ಅವುಗಳ ದೇಹ ಬಲಿಯುತ್ತದೆ. ಗಂಡುಉಣುಗು ಹೆಣ್ಣನ್ನು 
ಅರಸಿಕೊಂಡು ಹೋಗುತ್ತದೆ. ಆ ಕಾಲದಲ್ಲಿ ಅವು ಇದ್ದಲ್ಲೇ ಇದ್ದು ರಕ್ಷಣೆ 


4 


ಕೊಟ್ಟ ಪ್ರಾ ಣಿಯ ರಕ್ತ ಹೀರಿ ಕಾಳಿನಂತೆ ಬಲಿಯುತ್ತವೆ. ಅಲ್ಲಿಗರ್ಭ ತಾಳಿದ 
ಹೆಣ್ಣು ಉಣುಗು, ಆ ಸ್ಥ ತಿಯಲ್ಲಿ ಉದುರಿ, ನೆಲಕ್ಕೆ ಬಿದ್ದ ರೆ, ಅಲ್ಲೇ ತರಗೆಲೆಗಳ 
ಡಿಯಲ್ಲಿ ಮೊಟ್ಟೆ ಇಟ್ಟು ಸತ್ತು ಹೋಗುತ್ತದೆ. 


ಬಲಿತ ಗಂಡು ಹೆಣ್ಣು ಉಣಂಗಂಗಳಿಂದ ಮಂಗನ ಕಾಯಿಲೆ ಮನುಷ್ಯ ರಿಗೆ 
ಹಬು ವುದಿಲ್ಲ ಎನ್ನುತ್ತಾ ರ್ರ ಚುರುಕಾಗಿ ಓಡಾಡುವ, ಸಾಸಿವೆ ಕಾಳಿನ ಗಾತ್ರ ದ 
ಷಂಡ ಉಣುಗುಗಳೇ ರೋಗ ಹಬ್ಬಿಸಂವಂಥವು. 


ಹಾಗಾದರೆ ಜನರ ಸಂಪರ್ಕಕ್ಕೆ ಬರುವ, ಅವರು ಸಾಕುವ ದನ, ಕರಂವೆೊ 
ದಲಾದಂವುಗಳಿಂದ ಉದುರುವ ಉಣುಗುಗಳನ್ನು ನಿವಾರಿಸುವ ಕೆಲಸ ರೋಗೆ 
ನಿವಾರಣೆಯಲ್ಲಿ ವಂಂಖ್ಯ. ಆ ಉಣಂಗುಗಳು ಮೊಟ್ಟೆ ಇಡಬಾರದು! ಮೊಟ್ಟೆ 
ಗಳಿಂದ ಮರಿಗಳೂ, ಅವುಗಳ ಮುಂದಿನ ಅವಸ್ಥೆ ಗಳೂ ಕಾಣಿಸದಂತೆ ತಡೆಯ 
ಬೇಕಾಗುತ್ತದೆ. 


ಇದಕ್ಕೆ ಉಣುಗುಗಳನ್ನು ನಿವಾರಿಸುವ ಸತತ ಪ್ರಯತ್ನ ಬೇಕು. ಉ 
ಣುಗು ಬಿದ್ದಿ ರುವ ಪ್ರದೇಶದಲ್ಲಿ ಕೀಟನಾಶಿ ಔಷಧಗಳನ್ನು ಚಿಮುಕಿಸಬೇಕಂ. 
ಜಾನುವಾರುಗಳ ಮೈ ಯಿಂದಲೂ ಉಣ್ಣಿ ಗಳನ್ನು ನಾಶಪಡಿಸಬೇಕಂ. 


ರೋಗದ ಲಕ್ಷಣಗಳು 


ಮಂಗನ ಕಾಯಿಲೆಯ ಲಕ್ಷಣಗಳು ತುಂಬಾ ವಿಚಿತ್ರ. ಮನಂಷ್ಯರಿಗೆ 
ಉಣಂಗು ಕಡಿದ ಆರೇಳಂ ಗಂಟೆಗಳೊಳಗಾಗಿ ರೋಗ ತೊಡಗುತ್ತದೆ. ರೋಗಕ್ಕೆ 
ಕಾರಣವಾದ ಉಣುಗು ಕಚ್ಚು ವುದಾಗಲೀ, ಅದು ಮೈಗೆ ಅಂಟಿಕೊಳ್ಳು ವು 
ದಾಗಲೀ ತಿಳಿಯದೆ ಹೋಗುತ್ತದೆ. ಮುಂದೆ ಬರುವ ಲಕ್ಷಣಗಳೆಲ್ಲ ಅದರ 
ಕಡಿತದಿಂದ ಉಂಟಾಯಿತಂ ಎಂದಂ ಊಹಿಸುವುದೂ ಕೂಡ ಕಷ್ಟ. ಅದು 
ಕಡಿದ ಎರಡರಿಂದ ಏಳು ದಿನಗಳೊಳಗಾಗಿಯೇ ಜ್ವರ ಏರಂತ್ತದೆ; ಜ ರದ 
ಜತೆಗೆ ಚಳಿ ಕಾಣಿಸಿಕೊಂಡೀತು, ತಲೆನೋವು ಕಾಣಿಸಿಕೊಂಡೀತಂ. ಜ್ವರವು 
ವಿಪರೀತವಿದ್ದು; ಅದು 1049೧ಯ ತನಕ ಏರೀತಂ, ಮುಂದೆ ಐದರಿಂದ "ಹನ್ನೆ 
'ರಡಂ ದಿನಗಳ "ತನಕವೂ ಜ್ವ ರ ಉಳಿದೀತು. ಆ ಕಾಲಕ್ಕೆ ತಲೆನೋವಿನ ಜತೆಗೆ 


5 


ವೆ ಕೈನೋವೂ ಬಂದೀತು. ಈ ಅವಧಿಯಲ್ಲಿ ಇದು ಯಾವ ಕಾಯಿಲೆ, 
ಎಂದು ಊಹಿಸುವುದು ಕಷ್ಟ. ಚಳಿ ಮತ್ತು ಜ್ವರ ಸೇರಿದರೆ “ಮಲೇರಿಯಾ 
ಎದ್ದಿ ತೆ?' ಎಂಬ ಅನಂಮಾನ ಮೂಡೀತು. ತಲೆಸಿಡಿತ, ಜ ರಗಳು ಕೂಡಿ 
ದರೆ ಫ್ಲೂ ಇರಬಹುದೇ, ಅಥವಾ ಶೀತಜ್ವ ರವೇ- ಎಂಬ ಶಂಕೆ ಹುಟ್ಟುತ್ತದೆ. 
ಜ್ವರ ವಾರಕ್ಕಿಂತಲೂ ಮೂರಿದಾಗ ಅದು "ಸನ್ನಿಪಾತ ಜ್ವ ರವೇ' ಎಂಬ ಅನರಿ 
ಮಾನ ಕಾಣಿಸುವ ಸಾಧ್ಯತೆ ಇದೆ. ನಾವು ವೈದ್ಯರಲ್ಲಿಗೆ ಹೋದರೂ, ಅವರೂ 
ಇಂಥ ಅನುಮಾನಕ್ಕೆ ಗುರಿಯಾಗಿ ಮದ್ದು ಕೊಡಬಹುದಂ. ಆದರೆ, ಮಂಗನ 
ಕಾಯಿಲೆ ಹಬ್ಬಿರುವ ಪ್ರದೇಶದ ಜನರು ಮತ್ತು ವೈದ್ಯರು ಈ ವಿಷಯದಲ್ಲಿ 
ಮಾತ್ರ ಉದಾಸೀನರಾಗಬಾರದು. 


ಜ್ವರದ ಜತೆಗೆ ವೆ: ನೋವು ಕಾಣಿಸಿಕೊಂಡಿತು ಎಂದರೆ ಅದು ಹೆಚ್ಚೆ, ಕತ್ತಿನ 
ಹಿಂಬದಿ, ಬೆನ್ನಿನ ಕೆಳಭಾಗ, ಕಾಲಿನ ಕೆಳಭಾಗಗಳಲ್ಲೆಲ್ಲ ಸೆಳೆತ ಕಾಣಿಸೀತು. ಇವು 
ಗಳ ಜೊತೆಯಲ್ಲಿ ಹೊಟ್ಟೆನೋವು ಬಂದೀತು! ಕೆಮ್ಮು ಬರತೊಡಗಬಹುದು. 
ಬೇನೆ ತೊಡಗಿದ ಮೂರುನಾಲ್ಕು ದಿನಗಳಲ್ಲಿಯೇ ವಾಂತಿಯೂ ಬರಬಹಂದು. 
ಹೀಗೆ ಎರಡು ಮೂರು ಕಾಯಿಲೆಗಳ ಲಕ್ಷಣ ಒಮ್ಮೆಗೇ ಕಾಣಿಸಿಕೊಳ್ಳುವ ಈ 
ಮಂಗನ ಕಾಯಿಲೆ, ನಿಜಕ್ಕೂ ಗಾಬರಿ ಪಡಬೇಕಾದ ಬೇನೆಯೇ. ಅದು 
ರೋಗಿಗೂ ಗಾಬರಿ ಹುಟ್ಟಿಸುವಂಥದು, ವೆ ೃದ್ಯರಿಗೂ ಗಾಬರಿ ಹುಟ್ಟಿ ಸಂ 
ವಂಥದು. 


ಕೆಲವು ರೋಗಿಗಳಲ್ಲಿ ರೋಗ ತೊಡಗಿದ ಮೂರು ದಿನಗಳಲ್ಲಿ ಮೂಗು. 
ವಸಡಂ, ಕರುಳುಗಳಿಂದ ರಕ್ತಸ್ರಾವ ಉಂಟಾಗಬಹುದು. ಹಾಗೆ ಎಲ್ಲರಿಗೂ 
ರಕ್ತಸ್ಪಾವವಾಗುತ್ತದೆಂಬ ನಿಯಮವಿಲ್ಲ. ಕೆಲವರಿಗೆ ಜ್ವರದ ಜತೆಯಲ್ಲೇ 
ಇಂಥ ರಕ್ತಸ್ರಾವ ಆದರೆ, ಇನ್ನು ಕೆಲವರಿಗೆ ಜ್ವರ ಇಳಿದ ಮೇಲೆ ರಕ್ತಸ್ರಾವ 
ಕಾಣಿಸೀತು. 


ರಕ್ತಸ್ರಾವ ಗುರುತಿಸುವ ಬಗೆ 


ಮೂಗು, ವಸಡುಗಳಲ್ಲಿ ಆಗುವ ರಕ್ತಸ್ರಾವ ಕಣ್ಣಿಗೆ ಕಾಣಿಸುತ್ತದೆ. 
ಗಂಟಲಿನಲ್ಲಿ ಸ್ರಾವವಾದರೆ ಕಫದ ಜತೆಗೆ ರಕ್ತ ಕಾಣಿಸಂತ್ತದೆ. ಕರುಳಿನೊಳಗೆ 


6 


ರಕ್ತಸ್ರಾವ ಕಾಣಿಸಿದರೆ ರೋಗಿಯ ಮಲ ಕಪ್ಪಾಗಿ ಕಾಣಿಸಂತ್ತ ದೆ. ಹೀಗೆ 
ಮಲವನ್ನೋ ಕಫವನ್ನೋ ಪರೀಕ್ಷಿಸಿ ರಕ್ತಸ್ರಾವ ಇದೆಯೇ, ಇಲ್ಲವೇ- ಎಂದು 
ಗುರುತಿಸುವ ಕೆಲಸ ಬಹಳ ಮುಖ್ಯ. ರೋಗಿಯ ದೇಹದಿಂದ ಹೆಚ್ಚು ರಕ್ತ 
ಸ್ಪಾವವಾದರೆ, ಆತನಿಗೆ ಬೇರೆಯವರ ರಕ್ತವನ್ನು ಕೊಟ್ಟು ಅವನನ್ನು ಬದುಕಿಸ 
ಬೇಕಾದೀತು. ಅದೊಂದೇ ಆತನನ್ನು ಉಳಿಸುವ ದಾರಿ. 


ಈ ಕಾಯಿಲೆ ಅಂಟಿದ ರೋಗಿ, ತೀಕ್ಷ್ಣ ಜ್ವರದಿಂದ ಹಾಸಿಗೆ ಹಿಡಿದೇ: 
ಹಿಡಿಯುತ್ತಾನೆ. ಅವನ ಕಣ್ಣೆಲ್ಲ ಕೆಂಪಾಗುತ್ತ ಡೆ. “ ಅವನಲ್ಲಿ ನಿತ್ರಾಣ ಹೆಚ್ಚು 
ತ್ತದೆ. ಕಾಯಿಲೆಯಿಂದ ಅವನ ಶರೀರದಲ್ಲಿ ತುಂಬಿಕೊಳ್ಳುವ ನಂಜು ಅವನ 
ಕಂಕಂಳ ಮತ್ರ ತೊಡೆ ಸಂದಿಗಳಲ್ಲಿ ಗಳಲೆಯ ರೂಪದಲ್ಲಿ ಊದಿಕೊಳ್ಳುತ ತ್ತದೆ. 
ನಾಲಿಗೆಯ ಕೆಳಗಡೆ ಚಿಕ್ಕ ಚಿಕ್ಕ ಬೊಕ್ಕೆಗಳೂ ಕಾಣಿಸಬಹುದು. ಜ್ವ ರ ಏರಿದಂತೆ 
ನಾಡಿಯ ಬಡಿತ ಮೆಲಗೆ ತ ಹತು. ಇಂಥ ತಿ ಒಂಬತ್ತು 
ಹತ್ತು ದಿನಗಳ ಕಾಲ ಮುಂದಂವರಿಯಬಹಂದು. ಆದರೂ, ಇವೇ ಚಹರೆ 
ಗಳೂ ಎಲ್ಲಾ ರೋಗಿಗಳಲ್ಲೂ ಕಾಣಿಸಬೇಕೆಂದಿಲ್ಲ. ಕೆಲವರಲ್ಲಿ ಅದು 5ರಿಂದ 
12 ದಿನಗಳವರೆಗೆ ಇದ್ದು, ಅನಂತರ ಜ್ವ ರ ಇಳಿಯುತ್ತದೆ; ನಾಡಿಯ ಬಡಿತವೂ 
ಇಳಿಯುತ್ತದೆ. ಕೆಲವರಲ್ಲಿ ಅ.ಸ: ಉಂಟು. ಜ್ವರ ಇಳಿಯು 
ತ್ರಿರಂವಾಗ ರಕ್ತದ ಒತ್ತಡ ಹೆಚು ಿ ವುದೂ ಉಂಟು! ಹೀಗೆ ಒಬ್ಬ ರಲ್ಲ ಕಾಣಿಸಿದ 
ಚಿಹ್ನೆ ಇನ್ನೊ ಬ್ಬ ರಲ್ಲಿ ಕಾಣಿಸದೇ ಹೋಗುವುದರಿಂದ, ಇದು ವಿಚಿತ್ರ 
En ಎನ್ನ ಪೇಬೇಕು. ಕೆಲಕೆಲವು ರೋಗಿಗಳಲ್ಲಿ ಪಚನಾಂಗಗಳಾದ ಭು 
ಕೃತ್ತು ಮತ್ತು ಪ್ಲೀಹಗಳೂ, ಈ ರೋಗದ ಅವಧಿಯಲ್ಲಿ ಬಾತುಕೊಳ್ಳುತ್ತವೆ. 


ಈ ಕಾಯಿಲೆಗೆ ಸಂಬಂಧಿಸಿದ ಜ್ವರ ಮತ್ತು ಇತರ ಚಿಹ್ನೆಗಳು ಮಾಯ 
ವಾಗಿ ರೋಗ ಮಾಸಿತು ಎಂದು ಕಾಣಿಸಿದ ಬಳಿಕವೂ ಇನ್ನೊಮ್ಮೆ ಅದೇ ಕಾಯಿಲೆ 
ಮರುಕಳಿಸುವುದು ಕಂಡುಬಂದಿವೆ. ಈ ಬೇನೆಯಲ್ಲಿ ರಕ್ತಸ್ರಾವ ಉಂಟಾಗುತ್ತ 
ಹೋಗುವುದರಿಂದ, ರೋಗಿ ದಂರ್ಬಲನಾಗುತ್ತಾನೆ. ಅದರಿಂದ ಮೈ ನಡಂಕ 
ಹುಟ್ಟೆ ತು; ಉಸಿರಾಟ ಕಷ ಕೈ ವಾದೀತು; ಕೊನೆಗೆ ಸಾವೂ ಸಂಭವಿಸೀತು. 


ಸಾಮಾನ್ಯವಾಗಿ ಈ ಕಾಯಿಲೆಯ ಅವಧಿ ಇಷ್ಟೇ ದಿನ ಎಂದಂ ಖಚಿತ 
ವಾಗಿ ಹೇಳುವಹಾಗಿಲ್ಲ. ಅದಂ ಒಮ್ಮೆ ಮಾಯವಾಯಿತೆಂದರೂ, ತಿರುಗಿ ತೊಡ 


7 


ಗಬಹಂದು. ಒಮ್ಮೆ ಕಾಯಿಲೆ ಗುಣವಾದರೂ, ರೋಗಿ ಚೇತರಿಸಿಕೊಳ್ಳಲಂ 
ಬಹಳ ದಿನ ಹಿಡಿದೀತು, ಈ ಯಾವತ್ತೂ ಅವಧಿಯಲ್ಲಿ ರೋಗಿಯ ಆರೆ ೈಕೆಯಂ 
ಕೆಲಸವನ್ನು ಬಹಳ ಎಚ್ಚೆ ರಿಕೆಯಿಂದ ಮಾಡಬೇಕಾದೀತು. ಚಿಕ್ಕ ಪುಟ್ಟ Ms 
ಗಳಿಗೆ ಮಾಡುವಂತೆ ಏನಾದರೂ ಊರಿನ ಔಷಧ Me, ಈ ರೋಗವನ್ನು 
ಪರಿಹರಿಸಲು ಖಂಡಿತಕ್ಕೂ ಬರಲಾರದು. ಈ ಕಾಯಿಲೆಯ ವಿಚಾರವನ್ನು 
ಬಲ್ಲ ವೈದ್ಯರ ಸಲಹೆ ಕೇಳುತ್ತಾ, ಅವರು ಹೇಳುವ ಉಪಚಾರಗಳನ್ನು 


ಮಾಡಿಯೇ, ಕಾಯಿಲೆಯ ಅವಧಿ ಕಳೆಯಬೇಕಂ. ಅನಂತರವೂ ಸ್ವ ಲ್ಪಕಾಲ 


ಯೋಗ್ಯ ಶುಶ್ರೂಷೆ ಮಾಡಿ ರೋಗಗ್ರಸ್ನ ನನನ್ನು ರಕ್ಷಿಸಬೇಕಂ. 
ರೋಗ ಪ್ರಸಾರದ ವಿಧಾನ 


ಈ ಕಾಯಿಲೆ ಉಣುಗುಗಳ ಮೂಲಕ ಮಂಗಗಳಿಗೂ, ಮನುಷ್ಯರಿಗೂ 
ಹಬ್ಬುತ್ತದೆ- ಎಂದೆವು. ಈ ಕಾಯಿಲೆ ನಮ್ಮ ದೇಶದಲ್ಲಿ--ಮೊದಲ ಬಾರಿಗೆ 
ಸೊರಬ ತಾಲೂಕಿನ ಕ್ಯಾಸನಣರಿನಲ್ಲಿ ಕಾಣಿಸಿಕೊಂಡಿತು. ಮುಂದೆ ಅದಂ 
ಸಾಗರ, ಶಿಕಾರಿಪುರ ತಾಲೂಕಿನ ಕೆಲವು ಹಳ್ಳಿಗಳಲ್ಲಿ ಹಬ್ಬಿತು. ಇದರ ಕ್ಷೇತ್ರ 
ವಿಸ್ತರಿಸಿತು. 1972ರಲ್ಲಿ ಅದು ಶಿರಸಿ ತಾಲೂಕಿನ ಒಂದೆರಡು ಗ್ರಾಮಗಳಿಗೂ 
ಪಸರಿಸಿತು, ಅಲ್ಲಿ ಆರಂಭದಲ್ಲಿ ಆ ಕಾಯಿಲೆಗೆ ಬಲಿಯಾದವರ ಸಂಖ್ಯೆ ಹೆಚ್ಚಿ 
ದ್ದರೂ, ಕಾಲಕ್ರಮದಲ್ಲಿ ರೋಗದ ತೀಕ್ಷ್ಣ ತೆ ಕಡಿಮೆಯಾದಂತಿದೆ. ಮಳೆಗಾಲ 
ದಲ್ಲಿ ಅದರ ಟಾ ಇರುವುದಿಲ್ಲ. ವರ್ಷದ ಉಳಿದ ಕಾಲದಲ್ಲಿ ಅದು ಹೆಚ್ಚು 
ತ್ತದೆ, 1975ರಲ್ಲಿ ಅದು ತೀರ್ಥಹಳ್ಳಿಯ ಒಂದೆರಡು ಹಳ್ಳಿ ಗಳಲ್ಲಿ ಕಾಣಿಸಿತು, 
ಅನಂತರದ ಆರೇಳು ವರ್ಷಗಳ ಬಳಿಕ ಈ ಪ್ರದೇಶದಿಂದ. ದೂರವಾಗಿರುವ 
ದ. ಕ. ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಕೆಲವು ಗ್ರಾಮಗಳಲ್ಲಿ ಕಾಣಿಸಿಕೊಂಡಿತು, 
ಇಷ್ಟು ದೂರದಲ್ಲಿ ಕಾಣಿಸಿಕೊಳ್ಳಲು ಕಾರಣವೇನೆಂದರೆ-ಈ ಎರಡು ಸ್ಥಳಗಳ 
ನಡುವಣ ಅರಣ್ಯ ಗಳೊಳಗಿನ ಮರಗಳನ್ನು ಕಡಿಯುತ್ತಾ ಹೋದಂತೆ. ಅಲ್ಲಿ 
ವಾಸಿಸುತ್ತಿರುವ ಕಪಿಗಳು, ತಮ್ಮ ಜೀವನ ಸಾಗಿಸುವುದಕ್ಕೆ ದೂರ ಪ್ರದೇಶಗಳಿಗೆ 
ವಲಸೆ ಬಂದುದೇ ಕಾರಣ. ಆ ಕಪಿಗಳು ಸೇರಿದ ಕಾಡಂ ಪ್ರದೇಶಗಳಲ್ಲಿ ಈ 
ಕಾಯಿಲೆ ಹಬ್ಬತೊಡಗಿತು. 


ಕಾಯಿಲೆ ಕರ್ನಾಟಕದ ಅರಣ್ಯ ಪ್ರದೇಶದಿಂದ, ಭಾರತದ ಇನ್ನಿತರ 


8 


ಪಟ್ರಮೆಯಲ್ಲಿ ದಿಢೀರ್‌ ಕಡಿದು ಮಾಯವಾದ ಕಾಡು... (ಇದೇ ಮಂಗನಕಾಯಿಲೆಗೆ 
ಪ್ರಚೋದನೆ) 


ಮತುವಿನ ನಡುವೆಯೇ ಮನೆ ಮಾಡಿಕೊಂಡಿರುವ ಮುಗ್ಧ ಕ 


)ಿಲೆಯಿಂದ ನರಳುತ್ತಿರುವ ಮಕ್ಕಳಿಗೆ ಆರೈಕೆ. 


ಸ 
ಸ 


ಹೆಂಗಸರೂ ಮಕ್ಕಳೂ ಬಹಳಷ್ಟು ಬಲಿಯಾದರು. 


ಜಾ 


“ರಕ್ತದಾನ” ಮಂಗನ ಕ್ಯಾಲೆಗೆ ಅತ್ಯಂತ ಶ್ರೇಷ್ಠವಾದ ದಾನ. 


ಪುಣೆ ರಾಷ್ಟ್ರೀಯ ವಿಷಾಣು ಸಂಸ್ಥೆಯ ಡೈರೆಕ್ಟರ್‌ ಡಾ. ಪಾವ್ರಿ “ಮಂಗನಕ್ಕಾಲೆ” 
ಪುಸ್ತಕ ಬಿಡುಗಡೆ ಮಾಡಿದಾಗ (23-2-84). 


ಖ 


mA ಭ್‌ ಇ 
N ~~ ಟೂ 


5 


ಬರವಿಗಾಗಿ 


ಜಾನುವಾರುಗಳ 


ಕ್ಕ 
w 


11) 


೨ರೆಲೆಯ 


— 
ಕಾ 


pe 
1೮8) 


ಪ್ರಾಂತ್ಯಗಳಿಗೆ ಹಬ್ಬಿಲ್ಲ, ಎಂಬುದೊಂದೇ ಸಮಾಧಾನ. ಕಾಡುಗಳಿರುವಲ್ಲಿ ಗಿಡ 
ಗಳಿರುವಲ್ಲಿ ಅಲ್ಲಿನ ತರಗೆಲೆಗಳಲ್ಲಿ, ಕಾಡಿನ ಯಾವತ್ತು ಪರಿಸರದಲ್ಲಿ ಉಣುಗು 
ಗಳು ಸೇರಿಕೊಳ್ಳುತ್ತವೆ. ಅಲ್ಲಿ ಅವು ತಮ್ಮ ಸಂತಾನ ಹೆಚ್ಚಿಸುತ್ತವೆ. ಅನ 
ಪ್ರಾಣಿಗಳ ಮೈಯನ್ನು ಸೇರಿಕೊಂಡು. ಅವುಗಳ ರಕ್ತಹೀರಿ ಜೀವಿಸಂತ್ತ ವೆ. 
ಉಣುಗುಗಳ ಸಂಪರ್ಕವಿಲ್ಲದೆಯೇ ಮನುಷ್ಯರಿಗೆ ಆ ರೋಗ ತಟ್ಟುವುದಿಲ. 
ರೋಗ ತಟ್ಟಿದ ಬಳಿಕ ಯೋಗ್ಯ ಆರೈಕೆಯೊಂದೇ ಅವರನ್ನು ಕಾಪಾಡುವ 
ವಿಧಾನ. 


ಲಸಿಕೆ 


ಸಾಮಾನ್ಯವಾಗಿ ಈ ಮೊದಲು ಹೇಳಿದಂತೆ, ಮೈಲಿಗೆ ಇಲ್ಲವೆ ಸಿಡುಬಿಗೆ 
ಲಸಿಕೆಯನ್ನುತಯಾರಿ ಸುವಂತೆ, ಇದಕ್ಕೂ ಲಸಿಕೆ ಯಂನ್ನು ತಯಾರಿಸತೊಡಗಿದರು. 
ಸಾಮಾನ ವಾಗಿ. ಯಾವುದೇ ಪ್ರಾಣಿಯ ದೇಹಕ್ಕೆ ಹೊರಗಿನ ರೋಗಾಣುಗಳು 
ನಾಟಿದಾಗ. ಆ ದೇಹದ ರಕ್ತ ಆ ರೋಗಾಣುವಿನೊಡನೆ ಹೋರಾಡಲು 
ಯೋಗ್ಯ ಪ್ರತಿವಿಷವನ್ನು ತಯಾರಿಸುತ್ತದೆ. ಆ ಪ್ರತಿವಿಷದ ಶಕ್ತಿ ಸಾಲದಾ 
ದಾಗ, ಆ ಪ್ರಾಣಿ ರೋಗಕ್ಕೆ ಬಲಿಯಾಗುತ್ತದೆ. ಅಂತಹ ರೋಗಾಣುಗಳೆನ್ನೂ 
ಆಯ್ದು, ಅವನ್ನು ತಡೆಯಬಲ್ಲ ಪಾ ್ರಣಿಗಳಿಗೆ ಚುಚ್ಚಿ ಅವುಗಳಿಂದ ಲಸಿಕೆಯನ್ನು 
ಪಡೆಯುತ್ತಾರೆ. ನಾಳೆದಿನ ಮನುಷ್ಯರಿಗೆ ಅಂತಹ ರೋಗ ಬರಬಾರದೆಂದಂ. 
ಅಂಥ ಲಸಿಕೆಯನ್ನು ಮನುಷ್ಯರಿಗೆ ಚುಚ್ಚುವ ಕ್ರಮವಿದೆ. ಆ ಲಸಿಕೆಯ ರೋ 
ಗಾಣುವಿನ ಶಕ್ತಿ ದುರ್ಬಲವಾಗಿರುತ್ತದೆ. ಆ ಲಸಿಕೆಯನ್ನು ಕಾಯಿಲೆ ತರದಷ್ಟು 
ದುರ್ಬಲಗೊಳಿಸಿ ಚುಚ್ಚುತ್ತಾರೆ. ಆದರೂ ಚುಚ್ಚಿದ ರೋಗಾಣುಗಳನ್ನೇ ಮನು 
ಷ್ಕನ ದೇಹದಲ್ಲಿರುವ ರಕ್ತವು ಪ್ರತಿಭಟಿಸುತ್ತದೆ. ಈ ಪ್ರತಿಭಟನಾ ಶಕ್ತಿಯಿಂರಂ 
ವಾತನಿಗೆ ಮುಂದೆ ಅದೇ ಬೇನೆ ಬರುವುದಿಲ್ಲ. ಅಂಥದೇ ರೀತಿಯಿಂದ ಇಂದು 
ಸಿಡಂಬು ರೋಗವನ್ನು ನಾಶಮಾಡಿದ್ದಾರೆ. 


ಆದರೆ ಅಷ್ಟೊಂದು ಚಿಕಿತ್ಸಕ ಗುಣ ಮಂಗನ ಕಾಯಿಲೆಯನ್ನು ಪ್ರತಿ 
.ಭಟಿಸುವ ಲಸಿಕೆಗೆ ಬಂದಿಲ್ಲ. ಈ ಬೇನೆ ಹಬ್ಬಿದ ಪ್ರದೇಶದವರು, ಆ ಲಸಿಕೆ 
'ಯನ್ಲಿ ಎರಡು ಮೂರು ಬಾರಿ ಚುಚ್ಚಿಸಿಕೊಂಡರೆ, ರೋಗ ಅಂಟಿದ 100 


9 


ಮೆಂದಿಖುಲ್ಲಿ 70 ಜನರಿಗೆ ರಕ್ಷಣೆ ಸಿಕ್ಕೀತು. ಅದಕ್ಕಿಂತ ಹೆಚ್ಚಿಗೆ ಪ್ರಯೋಜನ 
ಕಾರಿಯಾದ ಲಸಿಕೆ ಇನ್ನೂ ತಯಾರಾಗಿಲ್ಲ. 


ಆಗ ಈ ಬೇನೆಯಿಂದ ತಪ್ಪಿ ಸಿಕೊಳ್ಳುವ ಉಪಾಯವೆಂದರೆ ಉಣುಗು 
ಗಳು ಬಿದ್ದಿ ರಬಹುದಾದ ಅರಣ್ಯ ಭಾಗಗಳಲ್ಲಿ, ಅಲೆದಾಡದಿರುವುದೂ ಒಂದು 
ಉಪಾಯ. ಅಂಥಲ್ಲಿ Po, 4 ಉಣ್ಣಿ ನಮ್ಮ ಮೈಯನ್ನು ಸೇರದಂತೆ 
ಯೋಗ್ಯ ಔಷಧಿಗಳನ್ನು ಸವರಿಕೊಂಡು, ಹೋಗಬೇಕು. "ಇಲ್ಲದಿದ್ದರೆ, ಇಂಥ 
ಉಣ್ಣೆ ಗಳಿರುವ ಕಾಡಿನ ಗಿಡಗಳ ಮೇಲೂ, ನೆಲದ ಮೇಲೂ ಕ್ರಿಮಿನಾಶಕಗಳನ್ನು 
ಚಿಮುಕಿಸಿ ಅವುಗಳನ್ನು ನಾಶಪಡಿಸಬೇಕು. ಮತ್ತು ನಮ್ಮ ಜಾನುವಾರುಗಳ 
ಮೈಯಿಂದ ಉಣ್ಣಿ ಗಳನ್ನು ಸಂಪೂರ್ಣವಾಗಿ ನಾಶಪಡಿಸಬೇಕು. 


ಹ್ಯಾ ಮಾ ಫೈಸಾಲಿಸ್‌ ಸೆ ಹ ಉಣ್ಣಿ ಯ 
ಜೀವನ ವೃ 


ಜೂನ್‌ ನೊಂದಿಗೆ ಮಳಗಾಲ he ಕಾಡಿನ ತರಗೆಲೆಯಡಿ 
ಯಿಂಡ ಎದ್ದು ಬರುವ ಗಂಡು ಹೆಣ್ಣು ಉಣ್ಣಿ ಗಳು ಜಾನುವಾರುಗಳ ಮೈ 
ಸೇರಿ ರಕ್ತ ಹೀರಿ ಅಲ್ಲೇ ಜೋಡಿಯಾಗುತ್ತವೆ. ಬಸಿರಾದ ಹೆಣ್ಣು ಮತ್ತಷ್ಟು 
ರಕ್ತ ಕುಡಿದು ಬೀಗಿಕೊಂಡು ನೆಲಕ್ಕುರುಳಿ ತರಗಿನಡಿ ಸೇರಿಕೊಂಡು 8-10 ದಿನ 
ಗಳಲ್ಲಿ 4-5 ಸಾವಿರ ಮೊಟ್ಟೆಗಳನ್ನಿಟ್ಟು ಸತ್ತು ಹೋಗುತ್ತದೆ. ಮಳೆ ಮುಗಿದು 
ಬಿಸಿಲು ಕಾಯಬವಾಗ (ಸಪ್ತಂಬರ) ಮೊಟ್ಟೆಯೊಡೆದು ಬರುವ ಮರಿಗಳು 
ತರಗೆಲೆಗಳಡಿಯಿಂದ ಹತ್ತಿರದ ಗಿಡಗಳನ್ನೇರಿ ಎಲೆಗಳಡಿಯಲ್ಲಿ ಕಾದಿದ್ದು ಚಿಕ್ಕ 
ಪುಟ್ಟ ಪ್ರಾಣಿಗಳಿಗಂಟಿ ರಕ್ತ ಹೀರುತ್ತವೆ. ರಕ್ತದೊಂದಿಗೆ ಕಾಯಿಲೆಯ 
ವಿಷಾಣುಗಳನ್ನೂ ಪಡೆಯುತ್ತವೆ. ಹೊಟ್ಟೆ ತುಂಬಿಸಿಕೊಂಡು ಬಿದ್ದು ಪುನಃ 
ತರಗೆಲೆಗಳಡಿ ಸೇರಿ ನಿದ್ರೆ ಮುಗಿಸಿ ಪರೆಕಳಚಿ ನಿಂಫ್‌ಗಳಾಗಿ ಹೊರಬರುತ್ತವೆ. 
ಹಿಂದಿನಂತೆಯೇ ಹತ್ತಿರದ ಗಿಡವೇರಿ ಕುಳಿತು ಹಾದುಹೋಗುವ ಪ್ರಾಣಪಕ್ಕಿ 
ಗಳಿಗಂಟಿಕೊಂಡು ರಕ್ತ ಹೀರುತ್ತವೆ. ಹೀಗೆ ರಕ್ತ ಹೀರುತ್ತಿರುವಾಗಲೇ ಮರಿ 
ಯಾಗಿದ್ದಾಗ ಪಡಕೊಂಡ ಕಾಯಿಲೆಯ ವಿಷಾಣುಗಳನ್ನು ಕಚ್ಚಿಕೊಂಡ ಪ್ರಾಣಿಗೆ 


10 


ಮಂಗನ ಕಾಯಿಲೆಯ ಪರಿವಹನ ಚಕ್ರ. 
ಹಸಿದ ನಿಂಥ" 


ಔಸಿದ ಹೆಣ್ಣ ಗಂಡು ಉಣ್ಣಗಡಾ 


(ಮನುಷ್ಯರಿಗೂ) ದಾಟಿಸುತ್ತವೆ. ರಕ್ತ ಹೀರಲು ಪ್ರಾಣಿಗಳೇ ಸಿಗದ ನಿಂಫ್‌ 
ಗಳು ಹಾಗೇ ದೀರ್ಪ ಕಾಲದವರೆಗೆ ಕಾಯುತ್ತಿರುತ್ತವೆ. ಮಳೆಗಾಲ 
ಬಂದೊಡನೆ ರಕ್ತ ಕುಡಿದ ಯಾ ಕುಡಿಯದ ಎಲ್ಲ ನಿಂಫ್‌ಗಳೂ ಮರಿಗಳೂ 
ತರಗಿನಡಿ ಭೂಗತವಾಗಿ ಸುಪ್ತವಾಗುತ್ತವೆ. ಹೀಗೆ ಸುಪ್ತವಾಗುವ ರಕ್ತ ಕುಡಿದ 
ನಿಂಫ್‌ಗಳು ಸ್ವಲ್ಪ ದಿನಗಳಲ್ಲೇ ಹೆಣ್ಣು ಯಾ ಗಂಡುಗಳಾಗಿ ಮಳೆಗಾಲದಲ್ಲೇ 
ಹೊರಬಂದು ಪುನಃ ಜಾನುವಾರುಗಳ ಮೈ ಸೇರುತ್ತವೆ. . ರಕ್ತ ಹೀರದ ನಿಂಫ್‌ 
ಗಳು ಮತ್ತು ಮರಿಗಳು ಮಳೆಗಾಲ ಮುಗಿಯುವ ವರೆಗೂ ಕಾದಿದ್ದು ಬಿಸಿಲು 
ಕಾದೊಡನೆ ಹೊರಬಂದು ಆಹಾರಕ್ಕಾಗಿ ಪ್ರಾಣಿಗಳ ಪ್ರತೀಕ್ಷೆ ಮಾಡುತ್ತವೆ. 


CX TN ಗಟ ಕ CE 8 
| | ( 47/1. Piste tt Sf Waiks Road, 11 
Bangalore - 502 001, 


ಸದಾಶಯ ಪ್ರಕಾಶನ 


ಮುಂಡಾಜೆ ದ. ಕ. 574 228 


ಡಾ। ಹ. ರ. ಭಟ್ಟ ಅವರ *ಕ್ಯಾಸನೂರ ಕಾಡಿನ ಕಾಯಿಲೆ 
(ಮಂಗನ ಕಾಯಿಲೆ) ಕುರಿತಾಗಿ "ತರಂಗ' ವಾರಪತ್ರಿಕೆ ಹೇಳಿದ್ಳು 


` .. ಪುಣೆಯಲ್ಲಿರುವ ರಾಷ್ಟ್ರೀಯ ವಷಾಣು ವಿಜ್ಞಾನ ಸಂಸ್ಥೆ ಯ ಉ: 
ನಿರ್ದೇಶಕ ಡಾ। ಹ. ರ. ಭಟ್ಟರು ಬರೆದಿರುವ ಈ ಪುಸ್ತಕ "ಮಂಗನ ಕಾಯೀ 
ಬಗ್ಗೆ ಸೃಷ್ಟಿಯಾಗಿರುವ ಗೊಂದಲಮಯ ವಾತಾವರಣವನ್ನು ತಿಳಿಗೊಳಿಸಲ 
ಸಹಕಾರಿಯಾಗಿದೆ. 


ಮಂಗನ ಕಾಯಿಲೆ ರೋಗ ಹರಡಲು ಕಾರಣಗಳೇನು? ಕಾಡುಗಳ ನಾ 
ದಿಂದ ಇದು ಹೇಗೆ ಸ | ಷಪ್ಟಿಯಾಯಿತು? 1957ರಿಂದ ಈ ಕಾಯಿಲೆ ಕುರಿತ 
ನಡೆದಿರುವ ಅಧ್ಯಯನ, “ಪ್ರಯೋಗ, ಪರಿಣಾಮಗಳನ್ನು ಸರಿಯಾಗಿ ವಿಶ್ಲೇ 
ಸಿದ್ದಾರೆ. ಮಂಗನ ಸತ ಬಾಹ್ಯ ಲಕ್ಷಣ. ರೋಗಿಗಳ ಆರೈಕೆ, ರೋ 
ಪ್ರತಿಬಂಧ ಹಾಗೂ ನಿಯಂತ್ರಣ, ಮುಂಜಾಗ್ರತಾ ಕ್ರಮ, ರೋಗಕ್ಕೆ ಕಾರ 
ವಾಗುವ ಉಣ್ಣಿಗಳ ಜೀವನ ವೃತ್ತವನ್ನು ಸಚಿತ್ರವಾಗಿ ವಿವರಿಸಿದ್ದಾರೆ. 


ವೈದ್ಯಕೀಯ ವಿಷಯವನ್ನು ಶ್ರೀ ಸಾಮಾನ್ಯನಿಗೂ ಅರ್ಥವಾಗುವಂ 
ಕನ್ನಡದಲ್ಲಿ ಹೇಳಬಹುದೆಂಬುದನ್ನು ಡಾ। ಹ. ರ. ಭಟ್ಟ ಹಾಗೂ ಸಂಪಾದಿಸಿ 
ಶಂಪಾ ದೈ ತೋಟರು ಸರಳ ಶೈಲಿಯಲ್ಲಿ ಸಾಧಿಸಿ ತೋರಿಸಿದ್ದಾ Gk 
(ತರಂಗ 11 ಮ್‌ 1984 
ಮುಂದಿನ ಪ್ರಕಟಣೆ: 
ಡಾ| ಹ. ರ. ಭಟ್ಟರ ಮಂಗನ ಕಾಯಿಲೆ ಉಣ್ಣಿಗಳು ಮತ್ತು ಹತೋಟಿ 


ಬರಲಿವೆ: 
1) ಬೀಡಿ ಮುಂದಿನ ಪೀಳಿಗೆಗೂ ಬೇಡಿ --ಡಾ! ಹ ರ. ಭಟ್ಟ 
2) ಹೆಂಡದ ಹಾವಳಿ (ತಜ್ಞ ರಿಂದ) 


ಓದಿ, ಓದಿ ಹೇಳಿ-ಸವನಾಜಕ್ಕೆ ನೆರವಾಗಿ 


ನೆರವು ಬೇಕು 
ಮಂಗನ ಕಾಯಿಲೆ ಯಾ ಕ್ಯಾಸನೂರ ಕಾಡಿನ ಕಾಯಿಲೆಗೆ ಬಲಿಯಾಗುವವರರಂ 


ಕಾಡಿನಾಧಾರದಲ್ಲಿ ದುಡಿಯುವ ಒಡವರು. 
ಅವರಿಗೆ ನಿಮ್ಮ ಸಹಾನುಭೂತಿ ಸಹಾಯಗಳು ಬೇಕಂ. 


ಬೆಳ್ಮಂಗಡಿಯಲ್ಲಿ ಸ್ಥಾಪಿತವಾಗಿರುವ 
"ಮಂಗನ ಕಾಯಿಲೆ ಪರಿಹಾರ ಸಮಿತಿ? 


, ಸಂತ್ರಸ್ತರಿಗೆ ಸರ್ವ ನೆರವನ್ನು ನೀಡುವುದಲ್ಲದೆ ರೋಗ ಪ್ರತಿಬಂಧಕ 


"1 
¥ 
ಶೆ 
§ 
ನ್ನ್ನ 
ತಿ 


ಕಾರ್ಯಾ ಚರಕಸಿ ನಡೆಸುತ್ತಿದೆ. 


| 


ದಯವಿಟ್ಟು ನೆರವಿತ್ತು ಸಮಿತಿಯನ್ನು ಬಲಪಡಿಸಿ. 


ದೇಣಿಗೆಗಳನ್ನು ಚಕ್‌/ಡ್ರಾಫ್ಟ್‌ ಮೂಲಕ (K. 5. ೧. Relief 
committee Belthangady) ಕಳಿಸಬಹುದು ಯಾ 
ಸ್ಪೇಟ್‌ ಬ್ಯಾಂಕ್‌, ಬೆಳ್ಳಂಗಡಿ ಶಾಖೆಯ ಎಕೌಂಟ್‌ ನಂ. 675ಕ್ಕೆ 


ವರ್ಗಾಯಿಸಬಹುದು. 


ಸನ್ಮಾನ್ಯ ಧರ್ಮಸ್ಥಳ ಶ್ರೀ ವೀರೇಂದ್ರ ಹೆಗ್ಗಡೆಯವರು ಗೌರವಾಧ್ಯಕ್ಷರೂ, 
ಶಾಸಕ ಶ್ರೀ ವಸಂತ ಬಂಗೇರರು ಅಧ್ಯಕ ರಾಗಿ ಮತ್ತು ತಹಶಿಲ್ದಾರ್‌ 
ಉ, ವೆ ಎ 
ಶ್ರೀ ನೆ. ರಾ. ಸುಬ್ಬರಾವ್‌ ಕಾರ್ಯದರ್ಶಿಯಾಗಿರುವ 


ಸ ಈ ಸಮಿತಿಯ ವಿಳಾಸ: ಬೆಳ್ಳಂಗಡಿ 574 214. 


ಲಯನ್ಸ್‌ ಕ್ಲಬ್‌ ಮುಂಡಾಜೆ (ದ. ಕ.) 574 228 


[3 
ಸ LAN 


ಸ ಇ 
RN 
ಸ ಆ * 


ಈ ಬ. ನೆ NX ಸನ್ನು ¥ 
TRAN ಸು 


"ಕಾಡು ಕೊರಗರು. ಎನ್ನಿಸಿಕೊಂಡಿರುವ ಈ ಗಿರಿಜನರಿಗೆ ಕಾಡೇ ಕಲ್ಪವೃಕ್ಷ. ಕಾಮ 


PR 


ಇವರ ಪಾಡು. ಮಂಗನ ಕಾಯಿಲೆಗೆ ಇಂಡ 


ಧೇನು. ಕಾಡನ್ನು ಬಿಟ್ಟು ನಡೆಯದು 


